ಕರ್ನಾಟಕ ವಿದಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ವಂ 


: 2211 
: ಶೀ ಕೆ. ಪ್ರತಾಪಚಂದ್ರ ಶೆಟ್ಟಿ 
: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚೆವರು 


ಉತ್ತರಿಸುವ ದಿನಾಂಕ : 26.03.2021 

3 ಪ್ರಶ್ನೆ ಉತರ 

ಸಂ ಸ ಸ 

ಅ) |ಕೆ.ಎಸ್‌.ಆರ್‌.ಟಿ.ಸಿ. ' ಬಸ್‌' ನಿಲ್ದಾಣದ ಕೆಎಸ್‌.ಆರ್‌.ಟಿ.ಸಿ.. ಬಸ್‌. ನಿಲ್ದಾಣದ 

"| ಶೌಚಾಲಯಗಳಲ್ಲಿ ಹಣಪಾವತಿ | ಶೌಚಾಲಯಗಳಲ್ಲಿ ಹಣಪಾವತಿ ವಿವರವನ್ನು ಕಡ್ಡಾಯವಾಗಿ 
ವಿವರವನ್ನು ಕಡ್ಡಾಯವಾಗಿ ನಾಮಫಲಕ ನಾಮಫಲಕ ಅಳವಡಿಸುವ ಮುಖಾಂತರ ಪ್ರಯಾಣಿಕರಿಗೆ 
ಅಳವಡಿಸುವ ಮುಖಾಂತರ ಪ್ರಯಾಣಿಕರಿಗೆ ತಿಳಿಸಲಾಗುತ್ತಿದೆ. 
ತಿಳಿಸಲಾಗುವುದೇ; ಇಲ್ಲವಾದಲ್ಲಿ, ಕೆ.ಎಸ್‌.ಆರ್‌.ಟಿ.ಸಿ. ಬಸ್‌ ನಿಲ್ದಾಣದ 
ಬೇಕಾಬಿಟ್ಟಿಯಾಗಿ ' ಹಣವಸೂಲಿ ಮಾಡುವ | ಶೌಚಾಲಯಗಳಲ್ಲಿ ಮೂತ್ರಾಲಯ ಬಳಕೆ ಉಚಿತ ಹಾಗೂ 
ದಂಧೆಗೆ ಸರ್ಕಾರವೇ ಅವಕಾಶ'| ಶೌಚಾಲಯ ಬಳಕೆಗೆ ದರವನ್ನು ನಿಗದಿಪಡಿಸಿರುವ ಸಂಬಂಧ 
'ಮಾಡಿಕೊಟ್ಟಾಂತಾಗುವುದಿಲ್ಲವೇ; ವಿವರವನ್ನು ದಪ್ಪಕ್ಷರಗಳಲ್ಲಿ ಬರೆಯಿಸಿ, ಕಡ್ಡಾಯವಾಗಿ 

ನಾಮಫಲಕ ಅಳವಡಿಸಲಾಗಿದೆ. 

ಆ) |ಕೆಲವು ಕಡೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಕಿ.ಎಸ್‌.ಆರ್‌.ಟಿ.ಸಿ. . ಬಸ್‌ ನಿಲ್ದಾಣದ 
ಹಣಪಾವತಿ ವಿವರಗಳನ್ನು ಅಳಿಸಿ | ಶೌಚಾಲಯಗಳಲ್ಲಿ ಉದ್ದೇಶಪೂರ್ವಕವಾಗಿ ಹಣಪಾವತಿ 
ಹಾಕುತ್ತಿರುವುದು ಸರ್ಕಾರದ ಗಮನಕ್ಕೆ ವಿವರವನ್ನು ಅಳಿಸಿ ಹಾಕಿರುವ ಅಂಶವು ನಿಗಮದ ಗಮನಕ್ಕೆ 
ಬಂದಿದೆಯೇ; “ಬಂದಿದ್ದಲ್ಲಿ, ಕೈಗೊಂಡಿರುವ ಬಂದಲ್ಲಿ, ಕೂಡಲೇ ದರಗಳ ಮಾಹಿತಿಯನ್ನು ಪ್ರದರ್ಶಿಸಲು 
ಕ್ಷಮಗಳಾವುವು; ಕ್ರಮ ವಹಿಸಲಾಗುವುದು. ಹಾಗೂ ಈ ಕುರಿತು ನಿರ್ಧಿಷ್ಟ" 
| ದೂರುಗಳು ಸ್ವೀಕಾರವಾದಲ್ಲಿ, ಸ್ವಚ್ಛಶಾ ಗುತ್ತಿಗೆದಾರರಿಗೆ 

ಕರಾರು "ನಿಯಮಾನುಸಾರ ದಂಡ . ವಿಧಿಸಲು ಕ್ರಮ 
ವಹಿಸಲಾಗಿದೆ. \ 

ಇ) | ಶೌಚಾಲಯಗಳಲ್ಲಿ ಚಿಲ್ಲರೆ ಕೊರತೆಯಿಂದ ಕೆ.ಎಸ್‌.ಆರ್‌.ಟಿ.ಸಿ. ವ್ಯಾಪ್ತಿಯ ಬಸ್‌ ನಿಲ್ದಾಣಗಳಲ್ಲಿ, 


'| ಅನುಭವಿಸುತ್ತಿರುವ 


ಅನಾವಶ್ಯಕವಾಗಿ ಪ್ರಯಾಣಿಕರು ಕಿರುಕುಳ 
ಹಿನ್ನೆಲೆಯಲ್ಲಿ 
Prepaid card ವ್ಯವಸ್ಥೆಯನ್ನು ಜಾರಿಗೆ 
ತರಲು ಇಲಾಖೆ ಕಮ ತೆಗೆದುಕೊಳ್ಳುವುದೇ; 
ಇಲ್ಲವಾದಲ್ಲಿ ಕಾರಣಗಳೇನು? 


ಬಹುತೇಕ ತಾಲ್ಲೂಕು/ಹೋಬಳಿ ಮತ್ತು ಗ್ರಾಮಾಂತರ ಬಸ್‌ | 
ನಿಲ್ದಾಣಗಳಾಗಿರುತ್ತವೆ. ಗ್ರಾಮಾಂತರ ವ್ಯಾಪ್ತಿಯ ಸಾರ್ವಜನಿಕ 


ಪ್ರಯಾಣಿಕರ ದೃಷ್ಟಿಯಿಂದ ತೌಜಾಲಯಗಳಲ್ಲಿ ಹಣ 
ಪ್ಲಾವತಿಯ ಕುರಿತು Prepaid card "ವ್ಯವಸ್ಥೆಯನ್ನು 
ಜಾರಿಗ ತರುವ ಪ್ರಸ ಸ್ಹಾವನೆಯು ಪ್ರ ಪ್ರಸ್ತುತ ಇರುವುದಿಲ್ಲ. 


ಸಂಖ್ಯೆ: ಟಿಡಿ 165 ಟೆಸಿಕ್ಕ್ಯೂ 2021 


2 


ಕ 
(ಲಕ್ಷ ಕೌ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ " 
ಸಾರಿಗೆ ಸಚಿವರು 


